KA/ BG-GPO/2515/\WPP-47/2009-2011 






ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೪ ಬೆಂಗಳೂರು, ಗುರುವಾರ, ಜುಲೈ ೯, ೨೦೦೯ (ಆಷಾಢ ೧೮, ಶಕ ವರ್ಷ ೧೯೩೧) ಸಂಚಿಕೆ ೨೮ 
ಭಾಗ - ೨ 


ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು 
ಅಧಿಕಾರಿಗಳು, ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು. 





PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 97 SKT 2009, Bangalore, Dated: 5" June 2009 
The services of Dr. K.A. Appaiah, KAS (Senior Scale) Officer presently working as Special Officer 
to Chief Minister and E/o Deputy Secretary to Government, Chief Minister's Office, Vidhana Soudha, 
Bangalore are placed at the disposal of Ministry of External Affairs, Government of India, New Delhi, for 
being appointed as Additional Private Secretary to the Hon'ble External Affairs Minister with immediate 
effect and until further orders,. 
By Order and in the name of the Governor of Karnataka, 
H.R. NAGENDRA 
P.R. 720 Under Secretary to Government, 
Department of Personnel and Administrative Reforms 
(Services-2) 
ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಪಿಡಿ 93 ಎಸ್‌ಎಸ್‌ಎಂ 2007, ಬೆಂಗಳೂರು, ದಿನಾಂಕ: 21ನೇ ಮೇ 2009 
ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯದ ಉಪ ನಿರ್ದೇಶಕರ ಹುದ್ದೆಗಳಲ್ಲಿ ಕರ್ನಾಟಕ ನಾಗರಿಕ ಸೇವಾ 
ನಿಯಮಗಳು 1958 ರ ನಿಯಮ 32 ರಡಿ ಸ್ವತಂತ್ರ ಪ್ರಭಾರದ ಮೇರೆಗೆ ಕಾರ್ಯ ನಿರ್ವಹಿಸುತ್ತಿದ್ದ / ನಿರ್ವಹಿಸುತ್ತಿರುವ 
ಕೆಳಕಂಡ 36 ಸಹಾಯಕ ನಿರ್ದೇಶಕರಿಗೆ ಕರ್ನಾಟಕ ನಾಗರಿಕ ಸೇವಾ (ಬಡ್ತಿ, ವೇತನ ಹಾಗೂ ಪಿಂಚಣಿಗಳ ಕ್ರಮಬದ್ಧತೆ) 
ನಿಯಮಗಳು 1978 ರ ನಿಯಮ 2 (3) ರನ್ವಯ ಅವರ ಹೆಸರುಗಳ ಮುಂದೆ ಕಲಂ (3) ರಲ್ಲಿ ಸೂಚಿಸಿರುವ ದಿನಾಂಕದಿಂದ 
ಪೂರ್ವಾನ್ವಯವಾಗಿ ಜಾರಿಗೆ ಬರುವಂತೆ ವೇತನ ಶ್ರೇಣಿ ರೂ.18150-450-19500-525-22650-600-26250-675 
-26925 ರ ಉಪ ನಿರ್ದೇಶಕರ ಹುದ್ದೆಗಳಿಗೆ ಸ್ಥಾನಪನ್ನ ಬಡ್ತಿ ನೀಡಿ ಪ್ರಸ್ತುತ ಅವರುಗಳು ಕಾರ್ಯನಿರ್ವಹಿಸುತ್ತಿರುವ 
ಹುದ್ದೆಗಳಲ್ಲಿಯೇ ಮುಂದುವರೆಸಲಾಗಿದೆ. 


(೩೮೫) 






































೩೮೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯, ೨೦೦೯ ಭಾಗ - ೨ 
ಕ್ತ ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ಪೂರ್ವಾನ್ವಯವಾಗಿ (ಉಪ ನಿರ್ದೇಶಕರ ಹುದ್ದೆಯಲ್ಲಿ ಪ್ರಭಾರ 
ಸಂ. ಕಾರ್ಯನಿರ್ವಹಿಸುತ್ತಿರುವ ಹುದ್ದೆ ಸ್ಥಾನಪನ್ನ ವಹಿಸಿಕೊಂಡಿರುವ ದಿನಾಂಕ / ಸದರಿ 
ಆಧಾರದ ಮೇರೆಗೆ | ಹುದ್ದೆಯ ವೇತನ ಶ್ರೇಣಿಯಲ್ಲಿ ವೇತನ 
ಶ್ರೀ / ಶ್ರೀಮತಿ ನಿಯತ ನಿಗದಿಯಾಗಬೇಕಾದ ದಿನಾ೦ಕ 
ಗೊಳಿಸಿದ ದಿನಾಂಕ 
1 2 3 4 
1. |ಕೆ. ರಮೇಶ್‌ ಉಪಾಧ್ಯ 
ಜಿಲ್ಲಾ ಸಂಖ್ಯಾ ಸಂಗಹಣಾಧಿಕಾರಿ, 20.04.2006 08.05.2006 
ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು. 
2. | ಎ. ಜಿ. ಜೋಷಿ, 
ಉಪನ್ಯಾಸಕರು, ಬೆಂಗಳೂರು ವೈದ್ಯಕೀಯ 20.04.2006 05.06.2006 
ಮಹಾವಿದ್ವಾಲಯ, ಬೆಂಗಳೂರು. 
3. | ಆರ್‌. ಐ. ಕುಲಕರ್ಣಿ, 
ಉಪ ನಿರ್ದೇಶಕರು, (ಅಂಕಿಅಂಶ), 20.04.2006 10.01.2007 
ಅರಣ್ವ ಇಲಾಖೆ, ಬೆ೦ಗಳೂರು. 
4. |ಕೆ. ಎಲ್‌. ಸುಬ್ರಹ್ಮಣ್ಯ, 
ಸಹಾಯಕ ಕಾರ್ಯದರ್ಶಿ, 20.04.2006 22.07.2006 
ಜಿಲ್ಲಾ ಪಂಚಾಯತ್‌, ಶಿವಮೊಗ್ಗ. 
5. | ಹೆಚ್‌. ವಿಮಲ, 
ಉಪ ನಿರ್ದೇಶಕರು (ಅಂಕಿಅಂಶ), ವೈದ್ಯಕೀಯ 20.04.2006 29.04.2006 
ಶಿಕ್ಷಣ ಇಲಾಖೆ, ಬೆಂಗಳೂರು. 
6. | ಎನ್‌. ರಾಜು. 
ಜೋಧಕರು, ಅಬ್ದುಲ್‌ ನಜೀರ್‌ ಸಾಬ್‌ ಗ್ರಾಮೀಣ 
ಮತ್ತು ಪಂಚಾಯತ್‌ ರಾಜ್‌ ತರಬೇತಿ ಸಂಸ್ಥೆ, 20.04.2006 11.05.2006 
ಮೈಸೂರು. 
7. | ಎನ್‌. ಎಸ್‌. ನಾಗಶೆಟ್ಟಿ, 
ಜಿಲ್ಲಾ ಸಂಖ್ಯಾ ಸಂಗಹಣಾಧಿಕಾರಿ, ಧಾರವಾಡ. 20.04.2006 02.05.2006 
8. |ಕೆ. ಸುರೇಶ್‌, 
ಉಪ ನಿರ್ದೇಶಕರು, ಆರ್ಥಿಕ ಮತ್ತು ಸಾಂಖ್ಯಿಕ 
ನಿರ್ದೇಶನಾಲಯ, ಕೇಂದ್ರ ಕಛೇರಿ, ಬೆಂಗಳೂರು. 20.04.2006 16.06.2006 
9. | ಎಂ. ಜಿ. ಚೆನ್ನಿ 
ಉಪ ನಿರ್ದೇಶಕರು (ನಿವೃತ್ತ) 
ದಿನಾಂಕ: 31-01-2008 ರಂದು ನಿವೃತ್ತಿ 20.04.2006 06.06.2006 
ಹೊಂದಿದ್ದಾರೆ. 
10. | ಪಿ. ರತ್ನಾಕರ್‌, 
ಉಪ ನಿರ್ದೇಶಕರು, (ಅಂಕಿಅಂಶ), ಕರ್ನಾಟಕ 
ಹಿಂದುಳಿದ ವರ್ಗಗಳ ಆಯೋಗ, ಬೆ೦ಗಳೂರು. 20.04.2006 22.04.2006 
1. |ಪಿ. ವಿ. ದೇಸಾಯಿ, 
ಜಿಲ್ಲಾ ಸಂಖ್ವಾ ಸಂಗ್ರಹಣಾಧಿಕಾರಿ, ಬೆಳಗಾವಿ. 20.04.2006 24.04.2006 




















ಭಾಗ - ೨ ಕರ್ನಾಟಕ ರಾಜ್ಯಪತ್ರ, 


1 


ಗುರುವಾರ, ಜುಲೈ ೯, ೨೦೦೯ 


3 


೩೮೭ 





12. 


ಕೆ. ಜಯರಾಂ, 
ಉಪ ನಿರ್ದೇಶಕರು, ಆರ್ಥಿಕ ಮತ್ತು ಸಾಂಖ್ಯಿಕ 
ನಿರ್ದೇಶನಾಲಯ, ಕೇಂದ್ರ ಕಛೇರಿ, ಬೆಂಗಳೂರು. 


20.04.2006 


02.05.2006 





13. 


ಎಂ. ಬಿ. ಸಾಲಿ, 

ಉಪ ನಿರ್ದೇಶಕರು (ನಿವೃತ್ತ) 

ದಿನಾಂಕ: 28-02-2007 ರಂದು ನಿವೃತ್ತಿ 
ಹೊಂದಿದ್ದಾರೆ. 


20.04.2006 


25.04.2006 





ಎನ್‌. ವಿ. ನಾಗರಾಜಶೆಟ್ಟಿ, 

ಉಪ ನಿರ್ದೇಶಕರು, ಪಿ.ಎಂ.ಐ. ವಿಭಾಗ, 
ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು 
ಸಾಂಖ್ಯಿಕ ಇಲಾಖೆ. 


20.04.2006 


14.06.2006 





15. 


ಬಿ. ಎಸ್‌. ಕಲ್ಬುರ್ಗಿ, 
ಜಿಲ್ಲಾ ಸಂಖ್ಯಾ ಸಂಗ್ರಹಣಾಧಿಕಾರಿ, 
ಗದಗ. 


20.04.2006 


01.12.2006 





16. 


ಎಸ್‌. ಸಂಪೂರ್ಣಂ, 
ಉಪ ನಿರ್ದೇಶಕರು, 
ಆರ್ಥಿಕ ಇಲಾಖೆ (ಫಿಕ್‌ ಸೆಲ್‌). 


20.04.2006 


23.05.2006 





17. 


ಡಿ. ಸಿದ್ದಲಿಂಗಪ್ಪ, 
ಉಪ ನಿರ್ದೇಶಕರು, (ಅಂಕಿಅಂಶ), ಕರ್ನಾಟಕ 
ಹಿಂದುಳಿದ ವರ್ಗಗಳ ಆಯೋಗ, ಬೆಂಗಳೂರು. 


20.04.2006 


19.05.2006 





18. 


ಟಿ. ವಿ. ಶರ್ಮ, 

ಉಪ ನಿರ್ದೇಶಕರು, (ನೇಮಕಾತಿ ನಿರೀಕ್ಷಣೆಯಲ್ಲಿ) 
ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು 
ಸಾಂಖ್ಯಿಕ ಇಲಾಖೆ. 


20.04.2006 


14.06.2006 





19. 


ಜಿ. ವಿ. ಅಜೂರ, 
ಜಿಲ್ಲಾ ಸಂಖ್ಯಾ ಸಂಗಹಣಾಧಿಕಾರಿ, ಕಾರವಾರ. 


20.04.2006 


22.06.2006 





20. 


ಎ. ಗಣಪತಿ ಆಚಾರ್ಯ, 

ಉಪ ನಿರ್ದೇಶಕರು, ಪಿ.ಎಫ್‌.ಆರ್‌. ವಿಭಾಗ, 
ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು 
ಸಾಂಖ್ಯಿಕ ಇಲಾಖೆ. 


20.04.2006 


14.06.2006 





21. 


ಬಿ. ಜಿ. ಕೃಷ್ಣಮೂರ್ತಿ, 
ಉಪ ನಿರ್ದೇಶಕರು, ಆರ್ಥಿಕ ಮತ್ತು ಸಾಂಖ್ಯಿಕ 
ನಿರ್ದೇಶನಾಲಯ, ಕೇಂದ್ರ ಕಛೇರಿ, ಬೆಂಗಳೂರು. 


20.04.2006 


25.04.2006 





22 


ಬಿ. ಎನ್‌. ಪ್ರಭಾಕರ, 
ಜಿಲ್ಲಾ ಸಂಖ್ಯಾ ಸಂಗ್ರಹಣಾಧಿಕಾರಿ, ಚಿಕ್ಕಬಳ್ಳಾಪುರ. 


20.04.2006 


12.05.2006 








23, 





ಡಿ. ಸಿ. ವಿಶ್ವನಾಥಯ್ಯ. 

ಉಪ ನಿರ್ದೇಶಕರು (ನಿವೃತ್ತ) 

ದಿನಾಂಕ: 17-05-2008 ರಂದು ಸ್ವಯಂ ನಿವೃತ್ತಿ 
ಹೊಂದಿದ್ದಾರೆ. 


20.04.2006 








11.01.2007 








೩೮೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯, ೨೦೦೯ 


2 


3 


ಭಾಗ - ೨ 





24. 


ಎಲ್‌. ಎಸ್‌. ಶ್ರೀನಿವಾಸ್‌, 
ಉಪ ನಿರ್ದೇಶಕರು, (ಅಂಕಿಅಂಶ). ಕರ್ನಾಟಕ 
ಹಿಂದುಳಿದ ವರ್ಗಗಳ ಆಯೋಗ, ಬೆಂಗಳೂರು. 


20.04.2006 


22.04.2006 





25. 


ಆರ್‌. ಪಿ. ತೆರವಾಯಿ, 

ಉಪ ನಿರ್ದೇಶಕರು, ಮೌಲ್ಯ ಮಾಪನ ವಿಭಾಗ, 
ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು 
ಸಾಂಖ್ಯಿಕ ಇಲಾಖೆ. 


20.04.2006 


30.04.2006 





26. 


ಡಿ. ಪ್ರಮೀಳ ಕುಮಾರಿ, 

ಉಪ ನಿರ್ದೇಶಕರು, ಜನಶಕ್ತಿ ಮತ್ತು ಉದ್ಯೋಗ 
ವಿಭಾಗ, ಯೋಜನೆ, ಕಾರ್ಯಕ್ರಮ ಸಂಯೋಜನೆ 
ಮತ್ತು ಸಾಂಖ್ಯಿಕ ಇಲಾಖೆ. 


20.04.2006 


05.05.2006 





27. 


ಬಿ. ಎಸ್‌. ಪಲ್ಲೇದ್‌, 
ಉಪ ನಿರ್ದೇಶಕರು (ಅಂಕಿಅಂಶ), ತೋಟಗಾರಿಕೆ 
ನಿರ್ದೇಶನಾಲಯ, ಬೆ೦ಗಳೂರು. 


20.04.2006 


18.05.2006 





28. 


ಎಂ. ಸೌಭಾಗ್ಯ 

ಉಪ ನಿರ್ದೇಶಕರು (ನಿವೃತ್ತ) 

ದಿನಾಂಕ: 31-12-2007 ರಂದು ನಿವೃತ್ತಿ 
ಹೊಂದಿದ್ದಾರೆ. 


20.04.2006 


30.04.2006 





29. 


ವಿ. ಶಂಕರ ರೆಡ್ಡಿ, 

ಉಪ ನಿರ್ದೇಶಕರು (ನಿವೃತ್ತ) 

ದಿನಾಂಕ: 30-04-2008 ರಂದು ನಿವೃತ್ತಿ 
ಹೊಂದಿದ್ದಾರೆ. 


20.04.2006 


03.05.2006 





30. 


ಬಿ. ಸಿ. ಜಯಪಾಲ ರೆಡ್ಡಿ, 

ಉಪ ನಿರ್ದೇಶಕರು, 

ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ 
ಇಲಾಖೆ, ಬೆ೦ಗಳೂರು. 


20.04.2006 


29.12.2006 





31. 


ಹೆಚ್‌. ಬಿ. ಸಿದ್ದೇಗೌಡ, 
ಉಪ ನಿರ್ದೇಶಕರು (ಅಂಕಿಅಂಶ), ವಾಣಿಜ್ಯ ತೆರಿಗೆ 
ಆಯುಕ್ತರ ಕಛೇರಿ, ಬೆ೦ಗಳೂರು. 


20.04.2006 


30.04.2006 





32. 


ಕೆ. ಶ್ರೀನಿವಾಸ್‌, 

ಯೋಜನಾ ಅಂದಾಜು ಮತ್ತು 
ಮೌಲ್ಯಮಾಪನಾಧಿಕಾರಿ, ಜಿಲ್ಲಾ ಪಂಚಾಯತ್‌, 
ಬೆ೦ಗಳೂರು ನಗರ. 


20.04.2006 


12.05.2006 





33. 


ಎಂ. ಕೆ. ಮುರಗೋಡ, 

ಯೋಜನಾ ನಿರ್ದೇಶಕರು, (ಸಮಗ್ರ ಗ್ರಾಮೀಣ 
ಇಂಧನ), ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ 
ರಾಜ್‌ ಇಲಾಖೆ. 


20.04.2006 


21.04.2006 





34. 








ಬಿ. ಸುಭಾಶ್ಚಂದ್ರ ಶೆಟ್ಟ, 
ಉಪ ನಿರ್ದೇಶಕರು, (ಅಂಕಿಅಂಶ), ಜವಳಿ 
ನಿಗಮ, ಬೆ೦ಗಳೂರು. 





20.04.2006 





01.06.2006 











ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯, ೨೦೦೯ ೩೮೯ 
1 2 3 4 
35. |ಸಿ. ಚಾರ್ಲ್ಸ್‌, 2 


ಉಪ ನಿರ್ದೇಶಕರು, ಆರ್ಥಿಕ ಮತ್ತು ಸಾಂಖ್ಯಿಕ 





ನಿರ್ದೇಶನಾಲಯ, ಕೇಂದ್ರ ಕಛೇರಿ, ಬೆ೦ಗಳೂರು. 20.04.2006 25.04.2006 
36. | ಕೆ. ಪ್ರಭಾಕರ, 
ಉಪ ನಿರ್ದೇಶಕರು, (ಅಂಕಿಅಂಶ), 20.04.2006 17.08.2006 

















ಸಾರ್ವಜನಿಕ ಶಿಕ್ಷಣ ಇಲಾಖೆ, ಬೆಂಗಳೂರು. 





ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ವಿ. ಸಾಯಿಬಾಬಾ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ, (ಎಸ್‌-5) 
ಶಿಕ್ಷಣ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಇಡಿ 156 ಡಿಟಿಇ 2008, ಬೆಂಗಳೂರು, ದಿನಾಂಕ:16ನೇ ಮೇ 2009. 
ತಾಂತ್ರಿಕ ಶಿಕ್ಷಣ ಇಲಾಖೆಯಲ್ಲಿನ ಈ ಕೆಳಗಿನ ಪ್ರಾಂಶುಪಾಲರು ಗ್ರೇಡ್‌-1 (ಎಐಸಿಟಿಇ ವೇತನ ಶ್ರೇಣಿ ರೂ.12,000- 
18,300) ರವರುಗಳನ್ನು ಪ್ರಾಂಶುಪಾಲರು ಗ್ರೇಡ್‌-2 (ಎಐಸಿಟಇ ವೇತನ ಶ್ರೇಣಿ ರೂ.16,400-20,000) ಹುದ್ದೆಗಳಿಗೆ 
ಸ್ಥಾನಪನ್ನ ಪದೋನ್ನತಿ ನೀಡಿ ಅವರುಗಳ ಹೆಸರಿನ ಮುಂದೆ ಕಾಣಿಸಿರುವ ಸ್ಥಳಗಳಿಗೆ ತಕ್ಷಣದಿಂದಲೇ ಜಾರಿಗೆ ಬರುವಂತೆ 
ಮತ್ತು ಮುಂದಿನ ಆದೇಶದವರೆಗೆ ಸ್ಥಳ ನಿಯುಕ್ತಿಗೊಳಿಸಲಾಗಿದೆ. 


ಪಿ.ಆರ್‌ 640 
































ಹೆಸರು, ಪದನಾಮ ಮತ್ತು 
ಕಾರ್ಯನಿರ್ವಹಿಸುತ್ತಿರುವ ಸ್ಥಳ ಪದೋನ್ನತಿ ನೀಡಿ ಸ್ಥಳ ನಿಯುಕ್ತಿಗೊಳಿಸಿರುವ ಸ್ಥಳ 
ಸ್ತ ಶ್ರೀ / ಶ್ರೀಮತಿ 

(1) (2) (3) 

1 ಹೆಚ್‌.ಯು.ತಳವಾರ್‌, ಎಸ್‌.ಜೆ ಸರ್ಕಾರಿ ಪಾಲಿಟೆಕ್ನಿಕ್‌, ಬೆಂಗಳೂರು ಇಲ್ಲಿ ಒಂದು 
ಪಿನಿಪಾಲರು ಗ್ರೇಡ್‌-1, ದಿನ ಕಾರ್ಯನಿರ್ವಹಿಸಿ ನಂತರ ವಾಪಸ್ಸು ಬಂದು ಜಂಟಿ 
(ಪ್ರಸ್ತುತ ನಿರ್ದೇಶನಾಲಯದಲ್ಲಿನ ನಿರ್ದೇಶಕರು (ಆಡಳಿತ), ತಾಂತ್ರಿಕ ಶಿಕ್ಷಣ 
ಉಪ ನಿರ್ದೇಶಕರು (ಸಿಡಿಸಿ) ನಿರ್ದೇಶನಾಲಯ ಹುದ್ದೆಯಲ್ಲಿ ಸ್ವಂತ ವೇತನ ಮತ್ತು 
ಹುದ್ದೆಯಲ್ಲಿ ಕಾರ್ಯ ನಿರ್ವಹಿಸುತ್ತಿರುವ) ದರ್ಜೆಯ ಮೇಲೆ ಕರ್ತವ್ಯ ನಿರ್ವಹಿಸುವುದು. 

2 | ಸಿ.ಆರ್‌.ಕೃಷ್ಣಮೂರ್ತಿ, ಕರ್ನಾಟಕ ಪಾಲಿಟೆಕ್ನಿಕ್‌, ಮಂಗಳೂರು ಇಲ್ಲಿ ಒಂದು ದಿನ 
ಪಿನಿಪಾಲರು ಗ್ರೇಡ್‌-1, ಕಾರ್ಯನಿರ್ವಹಿಸಿ ನಂತರ ವಾಪಸ್ಸು ಬಂದು ಜಂಟಿ 
(ಪ್ರಸ್ತುತ ನಿರ್ದೇಶನಾಲಯದಲ್ಲಿನ ನಿರ್ದೇಶಕರು (ಸಿಡಿಸಿ), ತಾಂತ್ರಿಕ ಶಿಕ್ಷಣ ನಿರ್ದೇಶನಾಲಯ 
ಉಪ ನಿರ್ದೇಶಕರು (ತನಿಖೆ) ಜು ಸಮ ಮತ್ತು ಸಪ ಮೂಲ 
ಹುದ್ದೆಯಲ್ಲಿ ಕಾರ್ಯ ನಿರ್ವಹಿಸುತ್ತಿರುವ) ತು ಸಜ ಪ) 

3 | ಟಿ.ಜಿ.ವಿರೂಪಾಕ್ಷಪ್ಪ, ಸರ್ಕಾರಿ ಪಾಲಿಟೆಕ್ನಿಕ್‌, ಬೀದರ್‌ ಇಲ್ಲಿ ಒಂದು ದಿನ 
ಪಿನಿಪಾಲರು ಗ್ರೇಡ್‌-1, ಕಾರ್ಯನಿರ್ವಹಿಸಿ ನಂತರ ವಾಪಸ್ಸು ಬಂದು ಉಪ 
(ಪ್ರಸ್ತುತ ನಿರ್ದೇಶನಾಲಯದಲ್ಲಿನ ನಿರ್ದೇಶಕರು (ತನಿಖೆ), ತಾಂತ್ರಿಕ ಶಿಕ್ಷಣ ನಿರ್ದೇಶನಾಲಯ 
ಉಪ ನಿರ್ದೇಶಕರು (ಎಲ್‌ಆರ್‌ಡಿಸಿ) ಹುದ್ದೆಯಲ್ಲಿ ಸ್ವಂತ ವೇತನ ಮತ್ತು ದರ್ಜೆಯ ಮೇಲೆ 
ಹುದ್ದೆಯಲ್ಲಿ ಕಾರ್ಯ ನಿರ್ವಹಿಸುತ್ತಿರುವ) ಕತನವ್ಯ ನಿರ್ವಹಿಸುವುದು, 

4 ಜಿ.ನಿರಂಜನದಾಸ್‌ ರಾಜ್ಜಾನ್‌, ಸರ್ಕಾರಿ ಪಾಲಿಟೆಕ್ನಿಕ್‌, ತುಮಕೂರು ಇಲ್ಲಿ ಒಂದು ದಿನ 
ಪ್ರಿನ್ಸಿಪಾಲರು ಗ್ರೇಡ್‌-1, ಕಾರ್ಯನಿರ್ವಹಿಸಿ ನಂತರ ವಾಪಸ್ಸು ಬಂದು ಉಪ 
(ಪ್ರಸ್ತುತ ನಿರ್ದೇಶನಾಲಯದಲ್ಲಿನ ಉಪ ನಿರ್ದೇಶಕರು (ಯೋಜನೆ), ತಾಂತ್ರಿಕ ಶಿಕ್ಷಣ 
ನಿರ್ದೇಶಕರು (ಯೋಜನಾ) ನಿರ್ದೇಶನಾಲಯ ಹುದ್ದೆಯಲ್ಲಿ ಸ್ವಂತ ವೇತನ ಮತ್ತು 
ಹುದ್ದೆಯಲ್ಲಿ ಕಾರ್ಯ ನಿರ್ವಹಿಸುತ್ತಿರುವ) ದರ್ಜೆಯ ಮೇಲೆ ಕರ್ತವ್ಯ ನಿರ್ವಹಿಸುವುದು. 





೩೯೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯, ೨೦೦೯ ಭಾಗ - ೨ 








1 2 3 
5 | ಶೀಮತಿ ಕಮಲಾಕ್ಷಿ ಸಿ, ಸರ್ಕಾರಿ ಸಿಪಿಸಿ ಪಾಲಿಟೆಕ್ನಿಕ್‌, ಮೈಸೂರು ಇಲ್ಲಿ ಒಂದು 
ಪಿನಿಪಾಲರು ಗ್ರೇಡ್‌-1, ದಿನ ಕಾರ್ಯನಿರ್ವಹಿಸಿ ನಂತರ ವಾಪಸ್ಸು ಬಂದು ಉಪ 
ಸರ್ಕಾರಿ ಫಿಲಂ ಅಂಡ್‌ ಟೆಲಿವಿಷನ್‌ ಸಂಸ್ಥೆ, ನಿರ್ದೇಶಕರು (ಎಲ್‌.ಆರ್‌.ಡಿ.ಸಿ), ತಾಂತ್ರಿಕ ಶಿಕ್ಷಣ 
ಹೆಸರಘಟ್ಟ. ನಿರ್ದೇಶನಾಲಯ ಹುದ್ದೆಯಲ್ಲಿ ಸ್ವಂತ ವೇತನ ಮತ್ತು 
ದರ್ಜೆಯ ಮೇಲೆ ಕರ್ತವ್ಯ ನಿರ್ವಹಿಸುವುದು. 
6 ಎ.ಎಂ.ಬೋಜೇದಾರ್‌, ಸರ್ಕಾರಿ ಪಾಲಿಟೆಕ್ನಿಕ್‌, ಬೆಳಗಾವಿ 


ಪ್ರಿನ್ಸಿಪಾಲರು ಗ್ರೇಡ್‌-1, 
ಸರ್ಕಾರಿ ಪಾಲಿಟೆಕ್ಟಿಕ್‌, ಕೊಪ್ಪಳ. 





7 | ಮಂಜುನಾಥ್‌.ಆರ್‌, ಶ್ರೀಮತಿ ಎಲ್‌.ವಿ ಪಾಲಿಟೆಕ್ನಿಕ್‌, ಹಾಸನ ಇಲ್ಲಿ ಒಂದು ದಿನ 
ಪಿನಿಪಾಲರು ಗ್ರೇಡ್‌-1, ಕಾರ್ಯನಿರ್ವಹಿಸಿ ನಂತರ ವಾಪಸ್ಸು ಬಂದು ಉಪ 
ಸರ್ಕಾರಿ ಪಾಲಿಟೆಕ್ನಿಕ್‌, ಚಾಮರಾಜನಗರ. ನಿರ್ದೇಶಕರು (ಸಿಡಿಸಿ), ತಾಂತ್ರಿಕ ಶಿಕ್ಷಣ ನಿರ್ದೇಶನಾಲಯ 


ಹುದ್ದೆಯಲ್ಲಿ ಸ್ವಂತ ವೇತನ ಮತ್ತು ದರ್ಜೆಯ ಮೇಲೆ 
ಕರ್ತವ್ಯ ನಿರ್ವಹಿಸುವುದು. 














8 (|ಕೆ.ಸುಲೋಮಣಿ, ಶ್ರೀಮತಿ ಎಲ್‌.ವಿ ಪಾಲಿಟೆಕ್ನಿಕ್‌, ಹಾಸನ ಇಲ್ಲಿ 
ಪಿನಿಪಾಲರು ಗ್ರೇಡ್‌-1, ಶ್ರೀ ಮಂಜುನಾಥ್‌.ಆರ್‌ ರವರು ಕಾರ್ಯ ವರದಿ ಮಾಡಿ 
(ಪ್ರಸ್ತುತ ನಿರ್ದೇಶನಾಲಯದಲ್ಲಿನ ಬಿಡುಗಡೆಗೊಂಡ ನಂತರ ಒಂದು ದಿನ ಕಾರ್ಯನಿರ್ವಹಿಸಿ 
ಉಪ ನಿರ್ದೇಶಕರು (ತಾಂತಿಕ) ನಂತರ ವಾಪಸ್ಸು ಬಂದು ಉಪ ನಿರ್ದೇಶಕರು (ಪರೀಕ್ಷೆ), 
ಹುದ್ದೆಯಲ್ಲಿ ಕಾರ್ಯ ನಿರ್ವಹಿಸುತ್ತಿರುವ) ತಾಂತಿಕ ಶಿಕ್ಷಣ ನಿರ್ದೇಶನಾಲಯ ಹುದ್ದೆಯಲ್ಲಿ ಸ್ವಂತ 

ವೇತನ ಮತ್ತು ದರ್ಜೆಯ ಮೇಲೆ ಕರ್ತವ್ಯ 
ನಿರ್ವಹಿಸುವುದು. 
ನಾನ್‌ ಇಂಜಿನಿಯರಿಂಗ್‌ ವಿಭಾಗ 

9 (ಶ್ರೀ ರಾಜು, ಸರ್ಕಾರಿ ಮಹಿಳಾ ಪಾಲಿಟೆಕ್ನಿಕ್‌, ಬೆ೦ಗಳೂರು ಇಲ್ಲಿ ಒಂದು 
ಪ್ರಾಂಶುಪಾಲರು ಗ್ರೇಡ್‌-1, ದಿನ ಕಾರ್ಯನಿರ್ವಹಿಸಿ ನಂತರ ವಾಪಸ್ಸು ಬಂದು ಉಪ 
ಸ್ಪೆರಿಕ್‌ ಸಂಸ್ಥೆ. ನಿರ್ದೇಶಕರು (ಐ.ಐ.ಐ ಸೆಲ್‌), ತಾಂತ್ರಿಕ ಶಿಕ್ಷಣ 
ಬೆಂಗಳೂರು. ನಿರ್ದೇಶನಾಲಯ ಹುದ್ದೆಯಲ್ಲಿ ಸ್ವಂತ ವೇತನ ಮತ್ತು 

ದರ್ಜೆಯ ಮೇಲೆ ಕರ್ತವ್ಯ ನಿರ್ವಹಿಸುವುದು. 

10 | ಶ್ರೀ ಎಂ.ಅಭಿಲಾಷ್‌, ಸರ್ಕಾರಿ ಮಹಿಳಾ ಪಾಲಿಟೆಕ್ನಿಕ್‌, ಬೆ೦ಗಳೂರು 


ಪ್ರಾಂಶುಪಾಲರು ಗ್ರೇಡ್‌-1, 
ಸರ್ಕಾರಿ ಎಸ್‌ಆರ್‌ಸಿಐಬಿಎಂ, ಬೆ೦ಗಳೂರು 
ಕ್ರಮ ಸಂಖ್ಯೆ 7 ಮತ್ತು 9 ರಲ್ಲಿನ ಅಧಿಕಾರಿಗಳು ಅವರುಗಳಿಗೆ ಸ್ಥಳ ನಿಯುಕ್ತಿಗೊಳಿಸಿರುವ ಪಾಲಿಟೆಕ್ನಿಕ್‌ಗಳಲ್ಲಿ 
ಮೊದಲು ಕಾರ್ಯವರದಿ ಮಾಡಿ ಒಂದು ದಿನ ಕಾರ್ಯನಿರ್ವಹಿಸಿ ಬಿಡುಗಡೆ ಹೊಂದಿದ ನಂತರ ಕ್ರಮ ಸಂಖ್ಯೆ 8 ಮತ್ತು 10 
ರಲ್ಲಿನ ಅಧಿಕಾರಿಗಳು ಕಾರ್ಯ ವರದಿ ಮಾಡತಕ್ಕದ್ದು. 
ಸದರಿ ಅಧಿಕಾರಿಗಳು ಸ್ಥಳ ನಿಯುಕ್ತಿಗೊಳಿಸಲ್ಪಟ್ಟ ಸ್ಥಳದಲ್ಲಿ ಕೂಡಲೇ ಕರ್ತರ್ವೃಕ್ಕೆ ಹಾಜರಾಗಿ 
ಸಂಬಂಧಿಸಿದವರೆಲ್ಲರಿಗೂ ಸಿ.ಟಿ.ಸಿ ಕಳುಹಿಸಿಕೊಡತಕ್ಕದ್ದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎನ್‌.ಆರ್‌.ಪ್ರಭು 
ಪಿ.ಆರ್‌ 624 ಸರ್ಕಾರದ ಅಧೀನ ಕಾರ್ಯದರ್ಶಿ 


ಶಿಕ್ಷಣ ಇಲಾಖೆ (ತಾಂತ್ರಿಕ ಶಿಕ್ಷಣ) 

















ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯, ೨೦೦೯ 


೩೯೧ 





ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಕ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಪಿಡಿ 135 ಎಸ್‌ಎಸ್‌ಎಂ 2008, ಬೆಂಗಳೂರು, ದಿನಾಂಕ: 15ನೇ ಜೂನ್‌ 2009. 
ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯದ ಸೇವೆಗೆ ಸೇರಿದ ಕೆಳಕಂಡ 32 ಸಹಾಯಕ ನಿರ್ದೇಶಕರಿಗೆ 
ರೂ.18150-26925 ರ ವೇತನ ಶ್ರೇಕಿಯ ಉಪ ನಿರ್ದೇಶಕರ ಹುದ್ದೆಗೆ ತತ್‌ಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆವಿಗೆ ಸ್ಥಾನಪನ್ನ ಮುಂಬಡ್ತಿ ನೀಡಿ ಅವರ ಹೆಸರುಗಳ ಮುಂದೆ ಸೂಚಿಸಿರುವ ಖಾಲಿ ಹುದ್ದೆಗಳಿಗೆ ನೇಮಿಸಲಾಗಿದೆ. 
































ಆಹಾರ ಮತ್ತು ನಾಗರಿಕ ಸರಬರಾಜು 
ಇಲಾಖೆ, ಬೆಂಗಳೂರು. 





ಕ್ರ | ಅಧಿಕಾರಿಯ ಹೆಸರು ಹಾಗೂ ಪ್ರಸ್ತುತ ಹುದ್ದೆ ಮುಂಬಡ್ತಿ ನಂತರ ಸ್ಥಳನಿಯುಕ್ತಿ ನೀಡಿ ನೇಮಿಸಲಾದ ಖಾಲಿ ಹುದ್ದೆ 

ಸಂ ಶ್ರೀ/ಶ್ರೀಮತಿ 

1 (ಎಸ್‌. ಎನ್‌. ಮಠ ಜಿಲ್ಲಾ ಸಂಖ್ಯಾ ಸಂಗ್ರಹಣಾಧಿಕಾರಿ, ಚಾಮರಾಜನಗರ ಜಿಲ್ಲೆ. 
ತಾಲ್ಲೂಕು ಯೋಜನಾಧಿಕಾರಿ, 
ತಾಲ್ಲೂಕು ಪಂಚಾಯತ್‌, 
ಸೋಮವಾರಪೇಟೆ. 

2 (ಆರ್‌. ಡಿ. ಜೋಶಿ ಜಿಲ್ಲಾ ಸಂಖ್ಯಾ ಸಂಗ್ರಹಣಾಧಿಕಾರಿ, ಧಾರವಾಡ ಈ ಹುದ್ದೆಯಲ್ಲಿ 
ಸಹಾಯಕ ನಿರ್ದೇಶಕರು, ವರದಿ ಮಾಡಿಕೊಂಡ ನಂತರ ಮರುದಿನದಿಂದ ಉಪ 
ಜಿಲ್ಲಾ ಸಂಖ್ಯಾ ಸಂಗ್ರಹಣಾಧಿಕಾರಿಗಳ ಕಛೇರಿ, | ನಿರ್ದೇಶಕರು, ಮುಖ್ಯ ಅಭಿಯಂತರರ ಕಛೇರಿ (ಉತ್ತರ), ಸಂಪರ್ಕ 
ಧಾರವಾಡ. ಮತ್ತು ಕಟ್ಟಡ, ಧಾರವಾಡ. 

3 | ಆರ್‌. ಸುಮತಿ ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶಲನಾಲಯದ ಉಪ 
ಸಹಾಯಕ ನಿರ್ದೇಶಕರು, ನಿರ್ದೇಶಕರ ಹುದ್ದೆಯಲ್ಲಿ ವರದಿ ಮಾಡಿಕೊಂಡ ನಂತರ 
ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯ, ಮರುದಿನದಿಂದ ಉಪ ನಿರ್ದೇಶಕರು, ಡಿ. ಪಿ. ವಿಭಾಗ. ಯೋಜನೆ. 
ಕೇಂದ್ರ ಕಛೇರಿ, ಬೆ೦ಗಳೂರು. ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ ಈ 

ಹುದ್ದೆಗೆ ನೇಮಿಸುವ ಸಲುವಾಗಿ ಇವರ ಸೇವೆಯನ್ನು ಸಿಬ್ಬಂದಿ 
ಮತ್ತು ಆಡಳಿತ ಸುಧಾರಣೆ ಇಲಾಖೆಯ ವಶಕ್ಕೆ ನೀಡಲಾಗಿದೆ. 

4 | ಅಕ್ಷರ್‌ ಭಾನು ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶಲನಾಲಯದ ಉಪ 
ಸಹಾಯಕ ನಿರ್ದೇಶಕರು, ನಿರ್ದೇಶಕರ ಹುದ್ದೆಯಲ್ಲಿ ವರದಿ ಮಾಡಿಕೊಂಡ ನಂತರ 
ಮೌಲ್ಯಮಾಪನ ವಿಭಾಗ, ಮರುದಿನದಿಂದ ಉಪ ನಿರ್ದೇಶಕರು, ಕರ್ನಾಟಕ ರಾಜ್ಯ ಅಲ್ಪ 
ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಸಂಖ್ಯಾತರ ಆಯೋಗ, ಬೆ೦ಗಳೂರು. 
ಮತ್ತು ಸಾಂಖ್ವಿಕ ಇಲಾಖೆ. 

5 |ಜೆ. ತುಳಸಿರಾಮ್‌ ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶಲನಾಲಯದ ಉಪ ನಿರ್ದೇಶಕರ 
ಸಹಾಯಕ ನಿರ್ದೇಶಕರು, ಹುದ್ದೆಯಲ್ಲಿ ವರದಿ ಮಾಡಿಕೊಂಡ ನಂತರ ಮರುದಿನದಿಂದ ಉಪ 
ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯ, | ನಿರ್ದೇಶಕರು, ಹೆಚ್‌.ಡಿ.ಡಿ. ವಿಭಾಗ, ಯೋಜನೆ, ಕಾರ್ಯಕ್ರಮ 
ಕೇಂದ್ರ ಕಛೇರಿ, ಬೆ೦ಗಳೂರು. ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ ಈ ಹುದ್ದೆಗೆ ನೇಮಿಸುವ 

ಸಲುವಾಗಿ ಇವರ ಸೇವೆಯನ್ನು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ 
ಇಲಾಖೆಯ ವಶಕ್ಕೆ ನೀಡಲಾಗಿದೆ. 

6 |ಎಸ್‌. ಪಿ .ಮುರಾರಿ ಜಿಲ್ಲಾ ಸಂಖ್ಯಾ ಸಂಗ್ರಹಣಾಧಿಕಾರಿ, ಬೀದರ್‌ ಈ ಹುದ್ದೆಯಲ್ಲಿ 
ತಾಲ್ಲೂಕು ಯೋಜನಾಧಿಕಾರಿ, ವರದಿ ಮಾಡಿಕೊಂಡ ನಂತರ ಮರುದಿನದಿಂದ ಯೋಜನಾ 
ತಾಲ್ಲೂಕು ಪಂಚಾಯತ್‌, ಅಂದಾಜು ಮತ್ತು ಮೌಲ್ಯಮಾಪನಾಧಿಕಾರಿ, ಜಿಲ್ಲಾ ಪಂಚಾಯತ್‌, 
ಬಸವನಬಾಗೇವಾಡಿ. ಬೀದರ್‌. 

7 | ಎಮ್‌. ಸಿದ್ಧೋಜಿರಾವ್‌ ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶಲನಾಲಯದ ಉಪ 
ಸಹಾಯಕ ನಿರ್ದೇಶಕರು, ನಿರ್ದೇಶಕರ ಹುದ್ದೆಯಲ್ಲಿ ವರದಿ ಮಾಡಿಕೊಂಡ ನಂತರ 

ಮರುದಿನದಿಂದ ಯೋಜನಾ ಅಂದಾಜು ಮತ್ತು 


ಮೌಲ್ಯಮಾಪನಾಧಿಕಾರಿ, ಜಿಲ್ಲಾ ಪಂಚಾಯತ್‌, ಬೆ೦ಗಳೂರು (ಗ್ರಾ. 








೩೯೨ 


ಶ್ರ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯, ೨೦೦೯ 


ಅಧಿಕಾರಿಯ ಹೆಸರು ಹಾಗು ಪ್ರಸ್ತುತ ಹುದ್ದೆ 
ಶ್ರೀ/ಶ್ರೀಮತಿ 


ಭಾಗ - ೨ 
ಮುಂಬಡ್ತಿ ನಂತರ ಸ್ಥಳನಿಯುಕ್ತಿ ನೀಡಿ ನೇಮಿಸಲಾದ ಖಾಲಿ ಹುದ್ದೆ 





೦೦ 


ಎಸ್‌. ಆರ್‌. ಸುಳಕೂಡೆ 
ತಾಲ್ಲೂಕು ಯೋಜನಾಧಿಕಾರಿ, 
ತಾಲ್ಲೂಕು ಪಂಚಾಯತ್‌, 
ಗೋಕಾಕ. 


ಜಿಲ್ಲಾ ಸಂಖ್ಯಾ ಸಂಗ್ರಹಣಾಧಿಕಾರಿ, ಬೆಳಗಾ೦ ಈ ಹುದ್ದೆಯ 
ವರದಿ ಮಾಡಿಕೊಂಡ ನಂತರ ಮರುದಿನದಿಂದ ಉ 
ನಿರ್ದೇಶಕರು, ಮುಖ್ಯ ಅಭಿಯಂತರರ ಕಛೇರಿ (ಉತ್ತರ), ಸ 
ನೀರಾವರಿ ಇಲಾಖೆ, ಬೆಳಗಾಂ. 


39 ₹೬36 




















ಸಹಾಯಕ ನಿರ್ದೇಶಕರು, 

ಪಿ.ಎಫ್‌.ಆರ್‌. ವಿಭಾಗ ಯೋಜನೆ, 
ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ 
ಇಲಾಖೆ. 


9 | ಕೋಮಲ ವಿಶ್ವನಾಥನ್‌ ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶಲನಾಲಯದ ಉಪ 
ಸಹಾಯಕ ನಿರ್ದೇಶಕರು, ನಿರ್ದೇಶಕರ ಹುದ್ದೆಯಲ್ಲಿ ವರದಿ ಮಾಡಿಕೊಂಡ ನಂತರ 
ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯ, ಮರುದಿನದಿಂದ ಉಪ ನಿರ್ದೇಶಕರು, ಪಿ. ಪಿ. ವಿಭಾಗ. ಯೋಜನೆ. 
ಕೇಂದ್ರ ಕಛೇರಿ, ಬೆ೦ಗಳೂರು. ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ ಈ 

ಹುದ್ದೆಗೆ ನೇಮಿಸುವ ಸಲುವಾಗಿ ಇವರ ಸೇವೆಯನ್ನು ಸಿಬ್ಬಂದಿ 
ಮತ್ತು ಆಡಳಿತ ಸುಧಾರಣೆ ಇಲಾಖೆಯ ವಶಕ್ಕೆ ನೀಡಲಾಗಿದೆ. 

10 | ಎಮ್‌. ಎಮ್‌. ಪೂಜಾರಿ ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶಲನಾಲಯದ ಉಪ 
ಸಹಾಯಕ ನಿರ್ದೇಶಕರು, ನಿರ್ದೇಶಕರ ಹುದ್ದೆಯಲ್ಲಿ ವರದಿ ಮಾಡಿಕೊಂಡ ನಂತರ 
ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯ, | ಮರುದಿನದಿಂದ ಉಪ ನಿರ್ದೇಶಕರು, ಪಿ.ಎಫ್‌.ಆರ್‌ ವಿಭಾಗ, 
ಕೇಂದ್ರ ಕಛೇರಿ, ಬೆ೦ಗಳೂರು. ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ 

ಈ ಹುದ್ದೆಗೆ ನೇಮಿಸುವ ಸಲುವಾಗಿ ಇವರ ಸೇವೆಯನ್ನು ಸಿಬ್ಬಂದಿ 
ಮತ್ತು ಆಡಳಿತ ಸುಧಾರಣೆ ಇಲಾಖೆಯ ವಶಕ್ಕೆ ನೀಡಲಾಗಿದೆ. 

11 ಜೆ.ಬಿ. ಮಾಡಳ್ಳಿ ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶಲನಾಲಯದ ಉಪ 
ಸಹಾಯಕ ನಿರ್ದೇಶಕರು, ನಿರ್ದೇಶಕರ ಹುದ್ದೆಯಲ್ಲಿ ವರದಿ ಮಾಡಿಕೊಂಡ ನಂತರ 
ಮುಖ್ಯ ಇಂಜಿನಿಯರ್‌ರವರ ಕಛೇರಿ, ಸಣ್ಣ ಮರುದಿನದಿಂದ ಉಪ ನಿರ್ದೇಶಕರು, ಜಲಾನಯನ ಅಭಿವೃದ್ಧಿ 
ಇಲಾಖೆ, ಇಲಾಖೆ, ಬೆ೦ಗಳೂರು. 
ಬೆಂಗಳೂರು (ದ). 

12 | ಎ.ಹೆಚ್‌. ಬಾಗವಾನ ಜಿಲ್ಲಾ ಸಂಖ್ಯಾ ಸಂಗ್ರಹಣಾಧಿಕಾರಿ, ಉಡುಪಿ ಈ ಹುದ್ದೆಯಲ್ಲಿ 
ತಾಲ್ಲೂಕು ಯೋಜನಾಧಿಕಾರಿ, ವರದಿ ಮಾಡಿಕೊಂಡ ನಂತರ ಮರುದಿನದಿಂದ ಯೋಜನಾ 
ತಾಲ್ಲೂಕು ಪಂಚಾಯತ್‌, ಅಂದಾಜು ಮತ್ತು ಮೌಲ್ಯಮಾಪನಾಧಿಕಾರಿ, ಜಿಲ್ಲಾ ಪಂಚಾಯತ್‌, 
ಸಿಂದಗಿ. ಉಡುಪಿ. 

13 | ಎಸ್‌. ಜೆ. ಕಕ್ಕಳಮೇಲಿ ಜಿಲ್ಲಾ ಸಂಖ್ಯಾ ಸಂಗ್ರಹಣಾಧಿಕಾರಿ, ಗದಗ ಈ ಹುದ್ದೆಯಲ್ಲಿ ವರದಿ 
ತಾಲ್ಲೂಕು ಯೋಜನಾಧಿಕಾರಿ, ಮಾಡಿಕೊಂಡ ನಂತರ ಮರುದಿನದಿಂದ ಯೋಜನಾ ಅಂದಾಜು 
ತಾಲ್ಲೂಕು ಪಂಚಾಯತ್‌, ಮತ್ತು ಮೌಲ್ಯಮಾಪನಾಧಿಕಾರಿ, ಜಿಲ್ಲಾಪಂಚಾಯತ್‌, ಗದಗ. 
ಮುದ್ದೇಬಿಹಾಳ. 

14 | ಎಮ್‌. ಆರ್‌. ಹೆಗ್ಗಡೆ ಜಿಲ್ಲಾ ಸಂಖ್ಯಾ ಸಂಗ್ರಹಣಾಧಿಕಾರಿ, ಚಿತ್ರದುರ್ಗ. 





15 








ಬಿ. ಸುರೇಶ್‌ರಾವ್‌ 
ತಾಲ್ಲೂಕು ಯೋಜನಾಧಿಕಾರಿ, 
ತಾಲ್ಲೂಕು ಪಂಚಾಯತ್‌, ಭಟ್ಟಳ. 





ಜಿಲ್ಲಾ ಸಂಖ್ಯಾ ಸಂಗ್ರಹಣಾಧಿಕಾರಿ, ಉಡುಪಿ. 
































ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯, ೨೦೦೯ ೩೯೩ 
ಕ್ರ | ಅಧಿಕಾರಿಯ ಹೆಸರು ಹಾಗೂ ಪ್ರಸ್ತುತ ಹುದ್ದೆ | ಮುಂಬಡ್ತಿ ನಂತರ ಸ್ಥಳನಿಯುಕ್ತಿ ನೀಡಿ ನೇಮಿಸಲಾದ ಖಾಲಿ ಹುದ್ದೆ 
ಸಂ 

ಶ್ರೀ/ಶ್ರೀಮತಿ 

16 | ಸುಭೋದ ಎಮ್‌. ನಾಯ್ಕ ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶಲನಾಲಯದ ಉಪ 
ಉಪ ಪ್ರಾಚಾರ್ಯರು, ನಿರ್ದೇಶಕರ ಹುದ್ದೆಯಲ್ಲಿ ವರದಿ ಮಾಡಿಕೊಂಡ ನಂತರ 
ಜಿಲ್ಲಾ ತರಬೇತಿ ಸಂಸ್ಲೆ ಶಿರಸಿ. ಮರುದಿನದಿಂದ ಉಪ ನಿರ್ದೇಶಕರು, ಬರಪರಿಹಾರ ಮತ್ತು 

i ಚ್ಟ ಉಸ್ತುವಾರಿ ಕೋಶ, ಬೆಂಗಳೂರು. 

17 |ಎ. ಜಿ. ಶ್ಯಾಮಲ ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶಲನಾಲಯದ ಉಪ 
ಸಹಾಯಕ ನಿರ್ದೇಶಕರು, ನಿರ್ದೇಶಕರ ಹುದ್ದೆಯಲ್ಲಿ ವರದಿ ಮಾಡಿಕೊಂಡ ನಂತರ 
ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯ, | ಮರುದಿನದಿಂದ ಉಪ ನಿರ್ದೇಶಕರು, ಪಿ. ಎಫ್‌. ವಿಭಾಗ, 
ಕೇಂದ್ರ ಕಛೇರಿ, ಬೆ೦ಗಳೂರು. ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ 

ಈ ಹುದ್ದೆಗೆ ನೇಮಿಸುವ ಸಲುವಾಗಿ ಇವರ ಸೇವೆಯನ್ನು ಸಿಬ್ಬಂದಿ 
ಮತ್ತು ಆಡಳಿತ ಸುಧಾರಣೆ ಇಲಾಖೆಯ ವಶಕ್ಕೆ ನೀಡಲಾಗಿದೆ. 

18 | ಎ. ಎಮ್‌. ಸಾವಳಗಿ ಜಿಲ್ಲಾ ಸಂಖ್ಯಾ ಸಂಗ್ರಹಣಾಧಿಕಾರಿ, ಬಾಗಲಕೋಟೆ ಈ ಹುದ್ದೆಯಲ್ಲಿ 
ಸಹಾಯಕ ನಿರ್ದೇಶಕರು, ವರದಿ ಮಾಡಿಕೊಂಡ ನಂತರ ಮರುದಿನದಿಂದ ಯೋಜನಾ 
ಜಿಲ್ಲಾ ಸಂಖ್ಯಾ ಸಂಗ್ರಹಣಾಧಿಕಾರಿಗಳ ಕಛೇರಿ, | ಅಂದಾಜು ಮತ್ತು ಮೌಲ್ಯಮಾಪನಾಧಿಕಾರಿ, ಜಿಲ್ಲಾ ಪಂಚಾಯತ್‌, 
ಗುಲ್ಬರ್ಗ. ಬಾಗಲಕೋಟೆ. 

19 | ಎಫ್‌. ಎಮ್‌. ಖಾಲೆಖಾನ್‌ ಜಿಲ್ಲಾ ಸಂಖ್ಯಾ ಸಂಗ್ರಹಣಾಧಿಕಾರಿ, ಉತ್ತರ ಕನ್ನಡ ಈ ಹುದ್ದೆಯಲ್ಲಿ 
ತಾಲ್ಲೂಕು ಯೋಜನಾಧಿಕಾರಿ, ವರದಿ ಮಾಡಿಕೊಂಡ ನಂತರ ಮರುದಿನದಿಂದ ಯೋಜನಾ 
ತಾಲ್ಲೂಕು ಪಂಚಾಯತ್‌, ಅಂದಾಜು ಮತ್ತು ಮೌಲ್ಯಮಾಪನಾಧಿಕಾರಿ, ಜಿಲ್ಲಾ ಪಂಚಾಯತ್‌, 
ಮುಂಡರಗಿ. ಉತ್ತರ ಕನ್ನಡ ಜಿಲ್ಲೆ, ಕಾರವಾರ. 

20 | ಪಿ. ರಾಮಯ್ಯ ಜಿಲ್ಲಾ ಸಂಖ್ಯಾ ಸಂಗಹಣಾಧಿಕಾರಿ, ಹಾವೇರಿ ಈ ಹುದ್ದೆಯಲ್ಲಿ 
ತಾಲ್ಲೂಕು ಯೋಜನಾಧಿಕಾರಿ, ವರದಿ ಮಾಡಿಕೊಂಡ ನಂತರ ಮರುದಿನದಿಂದ ಯೋಜನಾ 
ತಾಲ್ಲೂಕು ಪಂಚಾಯತ್‌, ಅಂದಾಜು ಮತ್ತು ಮೌಲ್ಕಮಾಪನಾಧಿಕಾರಿ, ಜಿಲ್ಲಾ ಪಂಚಾಯತ್‌, 
ಸಂಡೂರು. ಹಾವೇರಿ. 

21 |8. ಸಣ್ಣವೀರಪ್ಪ ಜಿಲ್ಲಾ ಸಂಖ್ಯಾ ಸಂಗಹಣಾಧಿಕಾರಿ, ಕೊಪ್ಪಳ ಈ ಹುದ್ದೆಯಲ್ಲಿ 
ತಾಲ್ಲೂಕು ಯೋಜನಾಧಿಕಾರಿ, ವರದಿ ಮಾಡಿಕೊಂಡ ನಂತರ ಮರುದಿನದಿಂದ ಯೋಜನಾ 
ತಾಲ್ಲೂಕು ಪಂಚಾಯತ್‌, ಅಂದಾಜು ಮತ್ತು ಮೌಲ್ಕಮಾಪನಾಧಿಕಾರಿ, ಜಿಲ್ಲಾ ಪಂಚಾಯತ್‌, 
ಕೂಡ್ಲಗಿ. ಕೊಪ್ಪಳ. 

22 | ಜಿ. ಮುನಿಯಪ್ಪ ಜಿಲ್ಲಾ ಸಂಖ್ಯಾ ಸಂಗ್ರಹಣಾಧಿಕಾರಿ, ಕೋಲಾರ. 
ಸಹಾಯಕ ನಿರ್ದೇಶಕರು, 
ಜಿಲ್ಲಾ ಸಂಖ್ಯಾ ಸಂಗ್ರಹಣಾಧಿಕಾರಿಗಳ ಕಛೇರಿ, 
ಕೋಲಾರ. 

23 | ವೈ. ಬಿ. ಚಲವಾದಿ ಜಿಲ್ಲಾ ಸಂಖ್ಯಾ ಸಂಗ್ರಹಣಾಧಿಕಾರಿ, ಬಾಗಲಕೋಟೆ. 








ಸಹಾಯಕ ನಿರ್ದೇಶಕರು, 
ಜಿಲ್ಲಾ ಸಂಖ್ಯಾ ಸಂಗ್ರಹಣಾಧಿಕಾರಿಗಳ ಕಛೇರಿ, 
ಬಾಗಲಕೋಟೆ. 






































೩೯೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯, ೨೦೦೯ ಭಾಗ - ೨ 
ಕ್ರ | ಅಧಿಕಾರಿಯ ಹೆಸರು ಹಾಗೂ ಪ್ರಸ್ತುತ ಹುದ್ದೆ ಮುಂಬಡ್ತಿ ನಂತರ ಸ್ಥಳನಿಯುಕ್ತಿ ನೀಡಿ ನೇಮಿಸಲಾದ ಖಾಲಿ 
ಸಂ ಹುದ್ದೆ 

ಶ್ರೀ/ಶ್ರೀಮತಿ p 

24 | ಡಿ. ಚಂದಪ್ಪ ಜಿಲ್ಲಾ ಸಂಖ್ಯಾ ಸಂಗ್ರಹಣಾಧಿಕಾರಿ, ಚಿತ್ರದುರ್ಗ, ಈ 
ತಾಲ್ಲೂಕು ಯೋಜನಾಧಿಕಾರಿ, ಹುದ್ದೆಯಲ್ಲಿ ವರದಿ ಮಾಡಿಕೊಂಡ ನಂತರ ಮರುದಿನದಿಂದ 
ತಾಲ್ಲೂಕು ಪಂಚಾಯತ್‌, ಶಿರಾ. ಯೋಜನಾ ಅಂದಾಜು ಮತ್ತು ಮೌಲ್ಯಮಾಪನಾಧಿಕಾರಿ, ಜಿಲ್ಲಾ 

ಪಂಚಾಯತ್‌, ಚಿತ್ರದುರ್ಗ. 

25 | ಸುನಿಲ್‌ ಬಿಸ್ವಾಸ್‌ ಜಿಲ್ಲಾ ಸಂಖ್ಯಾ ಸಂಗ್ರಹಣಾಧಿಕಾರಿ, ರಾಯುಚೂರು ಈ 
ಸಹಾಯಕ ನಿರ್ದೇಶಕರು, ಹುದ್ದೆಯಲ್ಲಿ ವರದಿ ಮಾಡಿಕೊಂಡ ನಂತರ ಮರುದಿನದಿಂದ 
ಜಿಲ್ಲಾ ಸಂಖ್ಯಾ ಸಂಗ್ರಹಣಾಧಿಕಾರಿಗಳ ಕಛೇರಿ, ಯೋಜನಾ ಅಂದಾಜು ಮತ್ತು ಮೌಲ್ಯಮಾಪನಾಧಿಕಾರಿ, ಜಿಲ್ಲಾ 
ರಾಯಚೂರು. ಪಂಚಾಯತ್‌, ರಾಯಚೂರು. 

26 |ಜಿ. ವಿ. ದಶವಂತ ಜಿಲ್ಲಾ ಸಂಖ್ಯಾ ಸಂಗ್ರಹಣಾಧಿಕಾರಿ, ಬಿಜಾಪುರ. 
ಸಹಾಯಕ ನಿರ್ದೇಶಕರು, 
ಜಿಲ್ಲಾ ಸಂಖ್ಯಾ ಸಂಗ್ರಹಣಾಧಿಕಾರಿಗಳ ಕಛೇರಿ, 
ಬಿಜಾಪುರ. 

27 |ಕೆ. ಸಿದ್ದರಾಜು ಜಿಲ್ಲಾ ಸಂಖ್ಯಾ ಸಂಗ್ರಹಣಾಧಿಕಾರಿ, ಮಂಡ್ಯ, ಈ ಹುದ್ದೆಯಲ್ಲಿ 
ತಾಲ್ಲೂಕು ಯೋಜನಾಧಿಕಾರಿ, ವರದಿ ಮಾಡಿಕೊಂಡ ನಂತರ ಮರುದಿನದಿಂದ ಯೋಜನಾ 
ತಾಲ್ಲೂಕು ಪಂಚಾಯತ್‌, ಅಂದಾಜು ಮತ್ತು ಮೌಲ್ಯಮಾಪನಾಧಿಕಾರಿ, ಜಿಲ್ಲಾ 
ಹರಪನಹಳ್ಳಿ ಪಂಚಾಯತ್‌, ಮಂಡ್ಯ. 

28 | ಚಿಕ್ಕಸುಬ್ಬಯ್ಯ ಜಿಲ್ಲಾ ಸಂಖ್ಯಾ ಸಂಗ್ರಹಣಾಧಿಕಾರಿ, ರಾಮನಗರ. 
ಸಹಾಯಕ ನಿರ್ದೇಶಕರು, 
ಮೌಲ್ಯಮಾಪನ ವಿಭಾಗ, ಯೋಜನೆ, 
ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ 
ಇಲಾಖೆ. 

29 | ಹೆಚ್‌. ವಿ. ನಾಗರಾಜ ಜಿಲ್ಲಾ ಸಂಖ್ಯಾ ಸಂಗ್ರಹಣಾಧಿಕಾರಿ, ಹಾಸನ ಈ ಹುದ್ದೆಯಲ್ಲಿ 
ತಾಲ್ಲೂಕು ಯೋಜನಾಧಿಕಾರಿ, ವರದಿ ಮಾಡಿಕೊಂಡ ನಂತರ ಮರುದಿನದಿಂದ ಯೋಜನಾ 
ತಾಲ್ಲೂಕು ಪಂಚಾಯತ್‌, ಅಂದಾಜು ಮತ್ತು ಮೌಲ್ಯಮಾಪನಾಧಿಕಾರಿ, ಜಿಲ್ಲಾ 
ಅರಕಲಗೂಡು. ಪಂಚಾಯತ್‌, ಹಾಸನ. 

30 | ಹೆಚ್‌. ನರಸಿಂಹಯ್ಯ ಜಿಲ್ಲಾ ಸಂಖ್ಯಾ ಸಂಗಹಣಾಧಿಕಾರಿ, ಬೆಂಗಳೂರು (ನಗರ). 
ಸಹಾಯಕ ನಿರ್ದೇಶಕರು, 
ಸಾರಿಗೆ ಇಲಾಖೆ, ಬೆಂಗಳೂರು. 

31 | ಆರ್‌. ವಿ. ತೋಟದ ಜಿಲ್ಲಾ ಸಂಖ್ಯಾ ಸಂಗಹಣಾಧಿಕಾರಿ, ಕೊಡಗು ಈ ಹುದ್ದೆಯಲ್ಲಿ 
ತಾಲ್ಲೂಕು ಯೋಜನಾಧಿಕಾರಿ, ವರದಿ ಮಾಡಿಕೊಂಡ ನಂತರ ಮರುದಿನದಿಂದ ಯೋಜನಾ 
ತಾಲ್ಲೂಕು ಪಂಚಾಯತ್‌, ಅಂದಾಜು ಮತ್ತು ಮೌಲ್ಯಮಾಪನಾಧಿಕಾರಿ, ಜಿಲ್ಲಾ 
ಹುನಗುಂದ. ಪಂಚಾಯತ್‌, ಕೊಡಗು. 

32 | ಎಸ್‌. ಎಮ್‌. ದೊಡ್ಡಮನಿ ಜಿಲ್ಲಾ ಸಂಖ್ಯಾ ಸಂಗ್ರಹಣಾಧಿಕಾರಿ, ಧಾರವಾಡ ಈ ಹುದ್ದೆಯಲ್ಲಿ 








ತಾಲ್ಲೂಕು ಯೋಜನಾಧಿಕಾರಿ, 
ತಾಲ್ಲೂಕು ಪಂಚಾಯತ್‌, ಇಂಡಿ. 





ವರದಿ ಮಾಡಿಕೊಂಡ ನಂತರ ಮರುದಿನದಿಂದ ಯೋಜನಾ 
ಅಂದಾಜು ಮತ್ತು ಮೌಲ್ಯಮಾಪನಾಧಿಕಾರಿ, ಜಿಲ್ಲಾ 
ಪಂಚಾಯತ್‌, ಧಾರವಾಡ. 








ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯, ೨೦೦೯ ೩೯೫ 





ಸರ್ಕಾರಿ ನೌಕರರ ಜೇಷ್ಠತಾ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಕ್ಷಮ ನ್ಯಾಯಲಯಗಳಲ್ಲಿ ಹಾಗೂ ಕರ್ನಾಟಕ ಆಡಳಿತ 
ನ್ಯಾಯಮಂಡಳಿಯಲ್ಲಿ ದಾಖಲಾಗಿರುವ ಮೊಕದ್ದಮೆಗಳಲ್ಲಿ ನೀಡಬಹುದಾದ ತೀರ್ಪುಗಳಿಗೆ ಮೇಲ್ಕಾಣಿಸಿದ ಮುಂಬಡ್ತಿಗಳು 
ಒಳಪಟ್ಟಿರುತ್ತವೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ವಿ. ಸಾಯಿಬಾಬಾ 
ಪಿ.ಆರ್‌ 745 ಸರ್ಕಾರದ ಅಧೀನ ಕಾರ್ಯದರ್ಶಿ 
ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ, (ಎಸ್‌-5) 
ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಒಳ 266 ಹೊಸಿಪ 2009, ಬೆಂಗಳೂರು, ದಿನಾಂಕ: 6ನೇ ಜೂನ್‌ 2009 
ಶ್ರೀ ಅಶೋಕ್‌ ಕುರೇರ್‌, ಎಸ್‌.ಪಿ. (ಸಿವಿಲ್‌) (ನಾನ್‌ ಐಪಿಎಸ್‌), ರಾಜ್ಯ ಗುಪ್ತವಾರ್ತೆ, ಬೆ೦ಗಳೂರು ಇವರನ್ನು 
ಸಾರ್ವಜನಿಕ ಹಿತದೃಷ್ಟಿಯಿಂದ, ತಕ್ಷಣದಿ೦ದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅಡಿಷನಲ್‌ ಎಸ್‌.ಪಿ. 
ಬಳ್ಳಾರಿ ಇಲ್ಲಿ ಶ್ರೀ ಡಿ.ಎಂ. ಕೃಷ್ಣಂರಾಜು ಇವರ ಸ್ಥಾನದಲ್ಲಿ ವರ್ಗಾಯಿಸಿ ನೇಮಿಸಲಾಗಿದೆ. 
ಈ ಅಧಿಸೂಚನೆಯನ್ನು ಮಾನ್ಯ ಮುಖ್ಯಮಂತ್ರಿಯವರು ಸಂಖ್ಯೆ.ಪಿಎಸ್‌ಸಿಎ೦-ಎಫ್‌2690/2009, 
ದಿನಾಂಕ:5.6.2009 ರಲ್ಲಿ ಅನುಮೋದಿಸಿದಂತೆ ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಹಿ.ಆರ್‌ 758 ಟಿ.ಎನ್‌ ರವಿಪ್ರಕಾಶ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು) 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಲಾ 64 ಎಲ್‌ಎಜಿ 2008, ಬೆಂಗಳೂರು, ದಿನಾಂಕ: 10ನೇ ಜೂನ್‌ 2009 
ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು) ನಿಯಮಗಳ (1977) ನಿಯಮ 
26(2)ರಲ್ಲಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಸದರಿ ನಿಯಮಗಳ ಷರತ್ತುಗಳಿಗೊಳಪಟ್ಟು ಶ್ರೀ ಕೆ.ಎಂ. ಲೋಕೇಶ್‌, ಇವರನ್ನು 
ಹುದ್ದೆಯ ಅಧಿಕಾರ ವಹಿಸಿಕೊಳ್ಳುವ ದಿನಾಂಕದಿಂದ ಮೂರು ವರ್ಷಗಳ ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ 
ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಮೈಸೂರು ಜಿಲ್ಲೆಯ 1ನೇ ಅಪರ ಜಿಲ್ಲಾ ಸರ್ಕಾರಿ ವಕೀಲರ ಹುದ್ದೆಗೆ 
ನೇಮಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌ 759 ಹೆಚ್‌.ಆರ್‌. ಶಕುಂತಲ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಆಡಳಿತ-1)(ಪ) 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ 
ಅಧಿಸೂಚನೆ 
ಸಂಖ್ಯೆ: ಲಾ 86 ಎಲ್‌ಸಿಇ 2009, ಬೆ೦ಗಳೂರು, ದಿನಾಂಕ: 6ನೇ ಜೂನ್‌ 2009 
ಕರ್ನಾಟಕ ಕಾನೂನು ಅಧಿಕಾರಿಗಳ ಸೇವೆಗಳ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು) ನಿಯಮಗಳ (1977ರ 
26(3)ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಶ್ರೀ ಆರ್‌.ಪಿ. ಪ್ರಕಾಶ ವಿಶೇಷಾಧಿಕಾರಿ ಅಭಿಯೋಜಕರು, 5ನೇ ತ್ವರಿತಗತಿ 
ನ್ಯಾಯಾಲಯ ತುಮಕೂರು ಇವರನ್ನು ದಿನಾ೦ಕ:12/5/2009ರಿಂದ ಒಂದು ವರ್ಷದ ಅವಧಿಗೆ ಅಥವಾ ಮುಂದಿನ 
ಆದೇಶದವರೆಗೆ ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಮುಂದುವರಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌ 760 ಹೆಚ್‌.ಆರ್‌. ಶಕುಂತಲ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಆಡಳಿತ-1)(ಪು) 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ 


೩೯೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯, ೨೦೦೯ ಭಾಗ - ೨ 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಕುಕ 217 ಪಿಐಎಂ 2009, ಬೆಂಗಳೂರು, ದಿನಾಂಕ: 8ನೇ ಜೂನ್‌ 2009 

ಆಯುಷ್‌ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಈ ಕೆಳಕಂಡ ವೈದ್ಯರು ದರ್ಜೆ-1, ಇವರುಗಳನ್ನು ಜಿಲ್ಲಾ 
ಆಯುಷ್‌ ಅಧಿಕಾರಿಗಳನ್ನಾಗಿ ಅವರುಗಳ ಹೆಸರಿನ ಮುಂದೆ ನಮೂದಿಸಿರುವ ಸ್ಥಳಗಳಿಗೆ ಈ ಕೂಡಲೇ ಜಾರಿಗೆ ಬರುವಂತೆ 
ಮತ್ತು ಮುಂದಿನ ಆದೇಶದವರೆಗೆ ನೇಮಕ ಮಾಡಿದೆ. 
ಕ್ರಸಂ ವೈದ್ಯಾಧಿಕಾರಿಯವರ ಹೆಸರು ಮತ್ತು ಖಾಲಿ ಜಿಲ್ಲಾ ಆಯುಷ್‌ ಅಧಿಕಾರಿಯಾಗಿ ನೇಮಕ ಮಾಡಿದ 
ಕಾರ್ಯನಿರ್ವಹಿಸುತ್ತಿರುವ ಸ್ಥಳ ಸ್ಥಳ 
1 ಡಾ: ರೇಣುಕಾ ಎಲ್ಲಪ್ಪ ತೆರದಾಳ ವೈದ್ಯರು ದರ್ಜೆ-1(ಆ) | ಜಿಲ್ಲಾ ಆಯುಷ್‌ ಅಧಿಕಾರಿ ಬಿಜಾಪುರ 
ಸರ್ಕಾರಿ ಆಯುರ್ವೇದ ಆಸತ್ರೆ, ಬಿಜಾಪುರ 
2 ಡಾ:ಹೊನ್ನತ್ತಿ ಡಿ. ರಾಮರಾವ್‌ ವೈದ್ಯರು ದರ್ಜೆ-1(ಆ) | ಜಿಲ್ಲಾ ಆಯುಷ್‌ ಅಧಿಕಾರಿ ಚಿಕ್ಕಬಳ್ಳಾಪುರ 
ಶ್ರೀ ಜಯಚಾಮರಾಜೇಂದ್ರ ಭಾರತೀಯ ವೈದ್ಯಕೀಯ 
ಸಂಸ್ಥೆ ಬೆಂಗಳೂರು 

ಡಾ: ವೀರನಗೌಡ ಎಸ್‌. ಪಾಟೀಲ್‌ ಹಾಲಿ ಜಿಲ್ಲಾ ಆಯುಷ್‌ ಅಧಿಕಾರಿ ಬಳ್ಳಾರಿ ಇವರಿಗೆ ಜೇಷ್ಠತಾ ಅನುಸಾರ ಜಿಲ್ಲಾ 
ಆಯುಷ್‌ ಅಧಿಕಾರಿ ಹುದ್ದೆಗೆ ಅರ್ಹತೆ ಬಂದಿರುವುದರಿಂದ ಅವರು ಹಾಲಿ ಕಾರ್ಯ ನಿರ್ವಹಿಸುತ್ತಿರುವ ಸ್ಥಳದಲ್ಲಿಯೇ 
ಮುಂದಿನ ಆದೇಶದವರೆಗೆ ಕ್ರಮಬದ್ದಗೊಳಿಸಲಾಗಿದೆ. 





























ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಪಿ.ಆರ್‌ 761 ಎನ್‌. ಮಹಾಲಕ್ಷ್ಮಮ್ಮ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ 
(ಭಾರತೀಯ ವೈದ್ಯ ಪದ್ಧತಿ) 
ತಿದ್ದುಪಡಿ 
ಸಂಖ್ಯೆ: ಆಕುಕ 184 ಎಂಎಸ್‌ಎಸ್‌ 2008, ಬೆಂಗಳೂರು, ದಿನಾಂಕ: 20ನೇ ಮೇ 2009 
ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಆಕುಕ 184 ಎ೦ಎಸ್‌ಎಸ್‌ 2008, ದಿನಾಂಕ:19.5.2009ರ 7ನೇ ಸಾಲಿನಲ್ಲಿ “ಅಪರ 

ನಿರ್ದೇಶಕರು, (ಉಪ ಯೋಜನಾಡಳಿತಾಧಿಕಾರಿ), ಕೆ.ಹೆಚ್‌.ಎಸ್‌.ಡಿ.ಆರ್‌.ಪಿ. ಬೆಂಗಳೂರು, ಈ ಹುದ್ದೆಗೆ ನೇಮಿಸಿದೆ” 
ಎಂದಿರುವುದನ್ನು “ಡಾ: ವಿ.ಡಿ. ಹಳಕಟ್ಟಿ ಜಂಟಿ ನಿರ್ದೇಶಕರು, ಕೆ.ಹೆಚ್‌.ಎಸ್‌.ಡಿ.ಆರ್‌.ಪಿ. ಬೆಂಗಳೂರು, ಇವರು 
ಕಾರ್ಯನಿರ್ವಹಿಸುತ್ತಿರುವ ಹುದ್ದೆಯನ್ನು ಅಪರ ನಿರ್ದೇಶಕರು (ಉಪ ಯೋಜನಾಡಳಿತಾಧಿಕಾರಿ) ಕೆ.ಹೆಜ್‌.ಎಸ್‌.ಆರ್‌.ಪಿ., 
ಬೆಂಗಳೂರು, ಎಂದು ಗುರುತಿಸಿ ಈ ಹುದ್ದೆಗೆ ನೇಮಿಸಿದೆ” ಎಂದು ತಿದ್ದಿ ಓದಿಕೊಳ್ಳತಕ್ಕದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌ 762 ಪದ್ಮಾವತಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ 
ಅಲ್ಪಸಂಖ್ಯಾತರ ಕಲ್ಯಾಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಅಸಂಕಇ 1 ಭಾಮಮ 2009, ಬೆಂಗಳೂರು, ದಿನಾಂಕ: 12ನೇ ಮೇ 2009 
ಶ್ರೀ ಇಕ್ಬಾಲ್‌ ಅಹಮದ್‌, ಜಂಟಿ ನಿರ್ದೇಶಕರು, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಇವರು ಅಧಿಕ ಪ್ರಭಾರದಲ್ಲಿ 

ಕಾರ್ಯದರ್ಶಿಯಾಗಿ ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತರ ಆಯೋಗದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು, ಸದರಿಯವರನ್ನು 
ತಕ್ಷಣದಿಂದ ಜಾರಿಗೆ ಬರುವಂತೆ ಅಧಿಕ ಪ್ರಭಾರದಿ೦ದ ಬಿಡುಗಡೆಗೊಳಿಸಿ, ಈ ಸ್ಥಾನದಲ್ಲಿ ಶ್ರೀಮತಿ ಶಮೀಮ್‌ ಅಕ್ತರ್‌, ಸಹಕಾರ 
ಸಂಘಗಳ ಜಂಟಿ ನಿಬಂಧಕರು, ಕರ್ನಾಟಕ ಅಲ್ಪಸಂಖ್ಯಾತರ ಆಯೋಗ, ಬೆ೦ಗಳೂರು ಇವರನ್ನು ತಕ್ಷಣದಿ೦ದ ಜಾರಿಗೆ 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯, ೨೦೦೯ ೩೯೭ 





ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಕರ್ನಾಟಕ ರಾಜ್ಯ ಅಲ್ಲಸಂಖ್ಯಾತರ ಆಯೋಗದ ಕಾರ್ಯದರ್ಶಿ ಹುದ್ದೆಗೆ 
ಆರ್ಥಿಕ ಪ್ರಭಾರದ ಮೇಲೆ ನೇಮಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಪಿ.ಆರ್‌ 763 ಆರ್‌. ನಿಸಾರ್‌ ಅಹಮದ್‌ 

ಸರ್ಕಾರದ ಅಧೀನ ಕಾರ್ಯದರ್ಶಿ 

ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ 

OFFICE OF THE CITY CIVIL COURT, BANGALORE 
NOTIFICATION 
No. ADM-1(E)/751/2009, Bangalore, Dated: 11" June 2009 

Sri K.S. Jere, Asst. Registrar of City Civil Court, Bangalore is permitted to surrender the earned 
leave for 30 days as on 31.5.2009 for encashment benefit for the block period 2009-2010. 

He shall be paid pay and allowances admissible for the period of leave so surrendered at the rate 
of 1/30" of the monthly pay and allowances for each day of leave surrendered as per the provisions 
contained in G.O.No. FD 3 SRS 95, dated:27.3.1995 and G.O.No. FD SRS 2000 dated 26.12.2000 and 
addendum dated 28.3.2001 to that G.O. and G.O.No. FD 8 SENISE 2008 Dt:16.5.2009. 

By Order of the Prl. City Civil & Sessions Judge, 
P.R. 764 REGISTRAR 
City Civil Court, Bangalore 
ಸಮಾಜ ಕಲ್ಯಾಣ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಸಕಇ 67 ಸ್ವೀಮರ 2009, ಬೆಂಗಳೂರು, ದಿನಾಂಕ: 2ನೇ ಜೂನ್‌ 2009 

ಶ್ರೀ ಎಂ.ಎಂ. ಬಾಟೆ, ಸರ್ಕಾರದ ಅಧೀನ ಕಾರ್ಯದರ್ಶಿ-3, ಸಮಾಜ ಕಲ್ಯಾಣ ಇಲಾಖೆ, ಬೆಂಗಳೂರು ಇವರಿಗೆ 
ದಿನಾಂಕ:1-6-2009 ರಿಂದ 30-6-2009ರ ವರೆಗೆ 30 ದಿನಗಳ ಗಳಿಕೆ ರಜೆಯನ್ನು ಅಧ್ಯರ್ಪಣೆ ಮಾಡಿ 
ನಗಧೀಕರಣಗೊಳಿಸುವ ಸೌಲಭ್ಯ ಪಡೆಯಲು ಮಂಜೂರಾತಿ ನೀಡಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌ 765 ಸಿದ್ದಲಿಂಗಯ್ಯ 
ಸರ್ಕಾರದ ಉಪ ಕಾರ್ಯದರ್ಶಿ-3 
ಸಮಾಜ ಕಲ್ಕಾಣ ಇಲಾಖೆ 
ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಕಸಂವಾಪ್ರ:6:ಪ್ರವಾಸಿ: 2009, ಬೆಂಗಳೂರು, ದಿನಾಂಕ: 19ನೇ ಜೂನ್‌ 2009 

ಸರ್ಕಾರದ ಅಧಿಸೂಚನೆ ಸಂಖ್ಯೆ ಸಿಆಸುಇ 104 ಅಸೇವ:2009 ದಿನಾಂಕ:11.6.2009ರಲ್ಲಿ 
ಶ್ರೀ ಹೆಚ್‌.ಟಿ. ಚಂದ್ರಶೇಖರ್‌ ಹಿರಿಯ ಶ್ರೇಣಿ ಅಧಿಕಾರಿ ಇವರನ್ನು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕರ್ನಾಟಕ 
ವಸ್ತುಪ್ರದರ್ಶನ ಪ್ರಾಧಿಕಾರ, ಮೈಸೂರು ಇಲ್ಲಿನ ಶ್ರೀ ಬಿ.ಆರ್‌. ಓಂಪ್ರಕಾಶ್‌ ರವರ ಜಾಗಕ್ಕೆ ಸ್ಥಳ ನಿಯುಕ್ತಿಗೊಳಿಸಲು 
ಪ್ರವಾಸೋದ್ಯಮ ಇಲಾಖೆಯ ವಶಕ್ಕೆ ನೀಡಲಾಗಿದ್ದು, ಅದರಂತೆ ಶ್ರೀ ಹೆಚ್‌.ಟಿ. ಚಂದ್ರಶೇಖರ್‌, ಕೆ.ಎ.ಎಸ್‌ ಹಿರಿಯ ಶ್ರೇಣಿ 
ಅಧಿಕಾರಿ ಇವರನ್ನು ಶ್ರೀ ಬಿ.ಆರ್‌. ಓಂಪ್ರಕಾಶ್‌, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕರ್ನಾಟಕ ವಸ್ತುಪ್ರದರ್ಶನ ಪ್ರಾಧಿಕಾರ, 
ಮೈಸೂರು ಇವರ ಜಾಗದಲ್ಲಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಹುದ್ದೆಯಲ್ಲಿ ತಕ್ಷಣದಿ೦ದ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ಮರುನೇಮಕಾತಿ ಮಾಡಿ ನಿಯುಕ್ತಿಗೊಳಿಸಲಾಗಿದೆ. 

ಶ್ರೀ ಬಿ.ಆರ್‌. ಓಂಪ್ರಕಾಶ್‌, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕರ್ನಾಟಕ ವಸ್ತುಪ್ರದರ್ಶನ ಪ್ರಾಧಿಕಾರ, ಮೈಸೂರು 
ಇವರು ಸದರಿ ಹುದ್ದೆಯಿಂದ ಬಿಡುಗಡೆ ಹೊ೦ದಿ ಸಹಕಾರ ಇಲಾಖೆಯಲ್ಲಿ ಕರ್ತವ್ಯಕ್ಕೆ ವರದಿ ಮಾಡಿಕೊಳ್ಳುವಂತೆ ಸೂಚಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌ 766 ಎಸ್‌. ನಾರಾಯಣಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ 


ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ ಇಲಾಖೆ 


೩೯೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯, ೨೦೦೯ ಭಾಗ - ೨ 


ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಒ೪ 44 ಹೊಸಿಪ 2008(ಭಾಗ-1) ಬೆಂಗಳೂರು, ದಿನಾಂಕ: 20ನೇ ಜೂನ್‌ 2009 
ಕುಮಾರಿ ರಹಮತ್‌ ಬಿ ಎಂ. ನಡಾಫ್‌, ಪ್ರೊಬೇಷನರಿ ಡಿವೈ.ಎಸ್‌.ಪಿ ರವರು ನೀಡಿರುವ ರಾಜೀನಾಮೆಯನ್ನು 
ತಕ್ಷಣದಿಂದ ಜಾರಿಗೆ ಬರುವಂತೆ ಅಂಗೀಕರಿಸಲಾಗಿದೆ. 





ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಹಿ.ಆರ್‌. 767 ಟಿ.ಎನ್‌. ರವಿಪ್ರಕಾಶ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು) 
OFFICE OF THE COURT OF SMALL CAUSES , BANGALORE 
NOTIFICATION 
To. No. GOB/SCC156/2009, Bangalore, Dated: 22" June 2009 

Sri G.S. Krishna Kumar, Assistant Registrar, Court of Small causes Bangalore is permitted to 
surrender the earned leave for 30 days as on 31.5.2009 for enactment benefit for the block period 
2009-2010. 

He shall be paid pay and allowances admissible for the period of leave so surrendered at the rate 
of 1/30" of the monthly pay and allowances for each day of leave surrendered as per the provisions 
contained in G.O.No. FD 3 SRS dated:27.3.1995 and G.O.No. FD SRS 2000 dated:26.12.2000 and 
addendum dated 28.3.2001 to that G.O. and ಅ.0. No. FD 8 SENISF 2008 dt:16.5.2009. 

By order of the Chief Judge, 
P.R. 768 REGISTRAR 
Court of small causes Bangalore 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 35 ಆಸೇವ 2009, ಬೆಂಗಳೂರು, ದಿನಾಂಕ: 18ನೇ ಜೂನ್‌ 2009 

ಶ್ರೀ ಗೋಖಲೆ ಕಾಶೀನಾಥ್‌, ಕೆ.ಎ.ಎಸ್‌ (ಆಯ್ಕೆ ಶ್ರೇಣಿ) ಅಧಿಕಾರಿ, ಹಾಲಿ ಜಿಲ್ಲಾ ಯೋಜನಾ ಸಮನ್ವಯಾಧಿಕಾರಿ, 
ಜಲಸಂವರ್ಧನಾ ಯೋಜನಾ ಸಂಘ, ಬಿಜಾಪುರ, ಇವರನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿ೦ದ ಜಾರಿಗೆ ಬರುವಂತೆ 
ಹಾಗೂ ಮುಂದಿನ ಆದೇಶದವರೆಗೆ ಆಯುಕ್ತರು, ಬಸವ ಕಲ್ಯಾಣ ಅಭಿವೃದ್ಧಿ ಮಂಡಳಿ, ಬಸವಕಲ್ಯಾಣ ಹುದ್ದೆಗೆ- 
ಶ್ರೀ ಎಸ್‌.ಎಂ. ಕೆಂಚಣ್ಣನವರ್‌, ಗ್ರಾಅ.ಪ ಇಲಾಖೆಯ ಅಧಿಕಾರಿ ಇವರ ಸ್ಥಾನದಲ್ಲಿ ವರ್ಗಾಯಿಸಿ ನೇಮಿಸಿದೆ. 

ಶ್ರೀ ಎಸ್‌.ಎಂ. ಕೆಂಚಣ್ಣನವರ್‌ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆಯ ಅಧಿಕಾರಿ, ಇವರ 
ಸೇವೆಯನ್ನು ತಕ್ಷಣದಿ೦ದ ಜಾರಿಗೆ ಬರುವಂತೆ ಅವರ ಮಾತೃ ಇಲಾಖೆಗೆ ಹಿಂದಿರುಗಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 769 ಎಚ್‌.ಆರ್‌. ನಾಗೇಂದ್ರ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 76 ಸೇಇಮು 2009, ಬೆಂಗಳೂರು, ದಿನಾಂಕ: 19ನೇ ಜೂನ್‌ 2009 

ಸ್ಥಳ ನಿರೀಕ್ಷಣೆಯಲ್ಲಿರುವ ಡಾ:ಜಿ.ಕೆ. ವಸ೦ತಕುಮಾರ್‌, ನಿರ್ದೇಶಕರು, ತೋಟಗಾರಿಕೆ ಇಲಾಖೆ ಇವರನ್ನು ಸರ್ಕಾರಿ 
ಆದೇಶ ಸಂಖ್ಯೆಸಿಆಸುಇ 330 ಸಅಸೇ 2009, ದಿನಾಂಕ:19.6.2009ರಲ್ಲಿ ಹೊಸದಾಗಿ ಸೃಜಿಸಲ್ಪಟ್ಟ ಹೆಚ್ಚುವರಿ ಕಾರ್ಯದರ್ಶಿ 
(ಆಹಾರ ಸಂಸ್ಕರಣೆ) ಕೃಷಿ ಇಲಾಖೆ, ಈ ಹುದ್ದೆಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ 
ನೇಮಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 770 ಎಂ.ಎಸ್‌. ಶಿವರಾಮ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-3) 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯, ೨೦೦೯ ೩೯೯ 


PERSONNEL AND ADMINISTRATIVE REFORMS SECRETARIAT 
NOTIFICATION No. DPAR 394 SAS 2008, Bangalore, Dated: 18" June 2009 

On return from Study Leave, the service of Sri Ritesh Kumar Singh IAS (KN 96) are placed at the 
disposal of Government of India for appointment as Deputy Secretary, Department of Economic Affairs, 
New Delhi on central deputation basis for a period of four years from the date of taking over charge of the 
post or until further orders, whichever event takes place earlier, as indicated in Government of India 
Communication dated:14/18-5-2009. 

Sri Ritesh Kumar Singh IAS is relieved of the State Government w.e.f 18-6-2009 (afternoon) with 
the instruction to take up the Central Deputation assignment at the Centre. 

This issues in pursuance of the communication No. 18/19/2008-EO(MM.I), dated:14/18-5-2009 
from the Department of Personnel & Training Government of India. 





By Order and in the name of the Governor of Karnataka, 
K.G. ANANTHA 
P.R. 772 Under Secretary to Government, 
Department of Personnel and Administrative Reforms 
(Services-l) 
ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಒಇ 56 ಕೃಸೈಸೇ 2009, ಬೆಂಗಳೂರು, ದಿನಾಂಕ: 15ನೇ ಜೂನ್‌ 2009 
ಕರ್ನಾಟಕ ರಾಜ್ಯ ಮಾಜಿ ಸೈನಿಕರ ಪುನರ್‌ ನಿರ್ಮಾಣ ಮತ್ತು ಪುನರ್ವಸತಿ ವಿಶೇಷ ನಿಧಿಯ ನಿಯಮಗಳು 1982 
ರ ನಿಯಮ 8(5)ರ ಮೇರೆಗೆ ಈ ಕೆಳಕಂಡ ಸೈನ್ಯದ ನಿವೃತ್ತ ಅಧಿಕಾರಿಗಳನ್ನು ವಿಶೇಷ ನಿಧಿಯ ಕಾರ್ಯ ನಿರ್ವಹಕ ಸಮಿತಿಯ 
(ಮ್ಯಾನೇಜಿಂಗ್‌ ಕಮಿಟಿ) ಸದಸ್ಯರನ್ನಾಗಿ ದಿನಾಂಕ:1-7-2009 ರಿಂದ ಎರಡು ವರ್ಷಗಳ ಕಾಲಾವಧಿಗೆ ಮಾತ್ರ ಸರ್ಕಾರವು 
ನೇಮಿಸಿದೆ. 
1) ಮೇಜರ್‌ ಜನರಲ್‌ (ನಿವೃತ್ತ) ಎ.ಕೆ. ಸರ್ವಟೆ, ಎ.ವಿ.ಎಸ್‌.ಎ೦ 
127, ರಾಯಲ್‌ ಎನ್‌ಕ್ಷೇವ್‌, ಶ್ರೀರಾಮಪುರ, 
ಜಕ್ಕೂರು ರಸ್ತೆ ಬೆ೦ಗಳೂರು-560 064. 


2) ಮೇಜರ್‌ ಜನರಲ್‌ (ನಿವೃತ್ತ) ಡಾ: ಕೆ.ಜೆ. ಶೆಟ್ಟಿ 
486, 6ನೇ ಮುಖ್ಯ ರಸ್ತೆ 
ಆರ್‌.ಎಂ.ವಿ. ಬಡಾವಣೆ 2ನೇ ಸ್ಟೇಜ್‌ (ಹೆಚ್‌ಐಜಿ) 
ಬೆಂಗಳೂರು-560 094. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಬಿ.ಎಂ. ಲಕ್ಷಿ ನಾರಾಯಣ 
ಪಿ.ಆರ್‌ 773 ಸರ್ಕಾರದ ಅಧೀನ ಕಾರ್ಯದರ್ಶಿ 
ಒಳಾಡಳಿತ ಇಲಾಖೆ (ಪೊಲೀಸ್‌ ಸಹಾಯಕ ಸೇವೆಗಳು) 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಲಾ 61 ಎಲ್‌ಸಿಇ 2009, ಬೆಂಗಳೂರು, ದಿನಾಂಕ: 6ನೇ ಜೂನ್‌ 2009 
ಕರ್ನಾಟಕ ಕಾನೂನು ಅಧಿಕಾರಿಗಳ ಸೇವೆಗಳ (ನೇಮಕಾತಿ ಮತ್ತು ಸೇವಾ ಷರತ್ತು ನಿಯಮಗಳು 1977ರ ನಿಯಮ 
26(3)ರ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಶ್ರೀ ಅರುಣ ಎಸ್‌. ಪಾಟೀಲ, ವಿಶೇಷಾಧಿಕಾರಿ ಅಭಿಯೋಜಕರು, 3ನೇ 
ತ್ವರಿತಗತಿ ನ್ಯಾಯಾಲಯ ಗುಲ್ಬರ್ಗಾ ಇವರನ್ನು ದಿನಾಂಕ:3.4.2009ರಿಂದ ಜಾರಿಗೆ ಬರುವಂತೆ ಎರಡು ವರ್ಷ ಅವಧಿಗೆ 
ಅಥವಾ ಮುಂದಿನ ಆದೇಶದವರೆಗೆ ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಮುಂದುವರಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಹೆಚ್‌.ಆರ್‌. ಶಕುಂತಲ 
ಪಿ.ಆರ್‌. 775 ಸರ್ಕಾರದ ಅಧೀನ ಕಾರ್ಯದರ್ಶಿ (ಆಡಳಿತ-1)(ಪು) 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ 


೪೦೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯, ೨೦೦೯ ಭಾಗ - ೨ 





ಇಂಧನ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ:ಇಎನ್‌ 73 ಸಮನ್ಹಯ 2009, ಬೆ೦ಗಳೂರು, ದಿನಾಂಕ:20ನೇ ಜೂನ್‌ 2009 
ಹುಬ್ಬಳ್ಳಿ ವಿದ್ಯುತ್‌ ಸರಬರಾಜು ಕಂಪನಿ ನಿಯಮಿತ, ಹುಬ್ಬಳ್ಳಿ ಇದರ ಮೆಮೊರ್ಯಾಂಡಮ್‌ ಆಫ್‌ ಅಸೋಸಿಯೇಷನ್‌ 
ಮತ್ತು ಆರ್ಟಿಕಲ್ಸ್‌ ಆಫ್‌ ಅಸೋಸಿಯೇಷನ್‌ನ ಆರ್ಟಿಕಲ್‌ 74 (ಎ)೩(ಬಿ) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ 
ಶ್ರೀ ಚಿಕ್ಕನಂಜಪ್ಪ, ನಿರ್ದೇಶಕರು (ತಾಂತ್ರಿಕ), ಮಂಗಳೂರು ವಿದ್ಯುತ್‌ ಸರಬರಾಜು ಕಂಪನಿ ನಿಯಮಿತ ಇವರನ್ನು ಹುಬ್ಬಳ್ಳಿ 
ವಿದ್ಯುತ್‌ ಸರಬರಾಜು ಕಂಪನಿ ನಿಯಮಿತದ ನಿರ್ದೇಶಕರು (ತಾಂತ್ರಿಕ) ಹುದ್ದೆಗೆ 
(ದಿವಂಗತ ಶ್ರೀ. ಸಿ.ಹೆಚ್‌ ವಿವೇಕಾನಂದ ಇವರ ಸ್ಥಳದಲ್ಲಿ) ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ವರ್ಗಾಯಿಸಿ ನೇಮಿಸಲಾಗಿದೆ. 
ಮಂಗಳೂರು ವಿದ್ಯುತ್‌ ಸರಬರಾಜು ಕಂಪನಿ ನಿಯಮಿತ, ಮಂಗಳೂರು ಇದರ ಮೆಮೊರ್ಯಾಂಡಮ್‌ ಆಫ್‌ 
ಅಸೋಸಿಯೇಷನ್‌ ಮತ್ತು ಆರ್ಟಿಕಲ್ಸ್‌ ಆಫ್‌ ಅಸೋಸಿಯೇಷನ್‌ನ ಆರ್ಟಿಕಲ್‌ 74 (ಎ) ಹ (ಬಿ)ರಲ್ಲಿ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ ಶ್ರೀ ಸಿ.ಎಸ್‌. ಗಣೇಶ್‌ ವಿಶೇಷ ಕರ್ತವ್ಯಾಧಿಕಾರಿ, ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತ 
ಇವರನ್ನು ಮಂಗಳೂರು ವಿದ್ಯುತ್‌ ಸರಬರಾಜು ಕಂಪನಿ ನಿಯಮಿತದ ನಿರ್ದೇಶಕರು (ತಾಂತ್ರಿಕ) ಹುದ್ದೆಗೆ (ಶ್ರೀ ಚಿಕ್ಕನಂಜಪ್ಪ 
ಇವರ ಸ್ಥಳದಲ್ಲಿ) ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವರ್ಗಾಯಿಸಿ ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎಸ್‌.ಜೆ. ಸಂಪತ್‌ ಕುಮಾರ್‌ 
ಪಿ.ಆರ್‌. 776 ಸರ್ಕಾರದ ಅಧೀನ ಕಾರ್ಯದರ್ಶಿ 
ಇಂಧನ ಇಲಾಖೆ 
ಸಾರಿಗೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ:ಸಾರಿಇ 36 ಸಾಸಂಸೇ 2009, ಬೆಂಗಳೂರು, ದಿನಾಂಕ:17ನೇ ಜೂನ್‌ 2009 
ಸರ್ಕಾರದ ಆದೇಶ ಸಂಖ್ಯೆಸಾರಿಇ 13 ಸಾಸಂಸೇ 2009, ದಿನಾಂಕ:2.3.2009ರಲ್ಲಿ ಶ್ರೀ ಹೇಮರಾಜು, ನಿರ್ದೇಶಕರು 
(ತಾಂತಿಕ) ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಇವರನ್ನು ವ್ಯವಸ್ಥಾಪಕ ನಿರ್ದೇಶಕರನ್ನಾಗಿ ವಾಯುವ್ಯ ಕರ್ನಾಟಕ ರಸ್ತೆ 
ಸಾರಿಗೆ ಸಂಸ್ಥೆಗೆ ನೇಮಿಸಿರುವ ಮತ್ತು ಶ್ರೀ ಎ.ಎನ್‌. ಪಾಟೀಲ್‌ ವತಿ "ಸೇವೆಯನ್ನು ಒಂಡಿರುಗಿಇರುವ ಆದೇಶವನ್ನು ಮತ್ತು 
ಶ್ರೀ ಹೇಮರಾಜು ಇವರನ್ನು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಆಡಳಿತ ಮಂಡಳಿಯ ನಿರ್ದೇಶಕರ ಹುದ್ದೆಗೆ 
ನೇಮಕಾತಿ ಮಾಡಿದ್ದ ಆದೇಶವನ್ನು ಹ ತಕ್ಷಣದಿ೦ದ ಜಾರಿಗೆ ಬರುವಂತೆ ಹಿಂದಕ್ಕೆ ಪಡೆಯಲಾಗಿದೆ. 
ಹಾಗೂ ಶ್ರೀ ಹೇಮರಾಜು ಸೇವೆಯನ್ನು ಹಿಂದೆ ನಿರ್ವಹಿಸುತ್ತಿದ್ದ ಸ್ಥಾನದಲ್ಲಿಯೇ ಮುಂದುವರೆಸಲು ಈ ತಕ್ಷಣದಿಂದ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಿಸಲಾಗಿದೆ.. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಕೆ.ಎಸ್‌. ಶ್ರೀಧರ 
ಪಿ.ಆರ್‌. 777 ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಾರಿಗೆ ಇಲಾಖೆ 
HIGH COURT OF KARNATAKA 
NOTIFICATION 
No. GOB(l) 2/2009, Bangalore, Dated: 17" June 2009 
The Presiding Officer of the Court of Addl. Civil Judge (Sr. Dn)., Srirangapatna, is concurrently 
appointed as the Presiding Officer of the Court of Civil Judge (Sr. Dn) and JMFC., Pandavapura (Newly 
created court under ಅ.0೦. No. LAW 47 LCE 2004 dated:23.6.2005), with a direction to itinerate the said 
court for two days in a week i.e., on every working Friday and Saturday, with effect from 19.6.2009 and 
until further orders. 
By order of the High Court , 
R.B. BUDIHAL 
P.R. 778 Registrar General 


